ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1881(2132) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ : ಜಲಸಂಪನ್ಮೂಲ ಇಲಾಖೆಯಲ್ಲಿ ಇಂಜಿನೀಯರುಗಳ ಬಡಿ ಕುರಿತು 


(ಅ) ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಷ್ಟು ಮಂದಿ 
ಇಂಜಿನೀಯರ್‌ಗಳು ಮೂಲ ಇಲಾಖೆಗಳಿಂದ ಜಲಸಂಪನ್ಮೂಲ ಇಲಾಖೆಯ ಅಧೀನಕ್ಕ 
ಸೇರ್ಪ್ಹಡೆಗೊಂಡಿದ್ದಾರೆ; (ಇಲಾಖಾವಾರು ವ್ಯಕಿವಾರು ಪ್ರತ್ಯೇಕ ವಿವರವನ್ನು ನೀಡುವುದು) 


(ಆ) ಜಲಸಂಪನ್ಮೂಲ ಇಲಾಖೆಗೆ ವಿಲೀನಗೊಂಡ ನಂತರ ಇಂಜಿನೀಯರ್‌ಗಳಿಗೆ ಬಡ್ಡಿಯನ್ನು 
ನೀಡುವಾಗ ಸರ್ಕಾರ ಅಮುಸರಿಸುತ್ತಿರುವ ಮಾನದಂಡ ಯಾವುದು? (ಸಹಾಯಕ 
ಇಂಜಿನೀಯರ್‌ನಿಂದ ಸಹಾಯಕ ಕಾರ್ಯಪಾಲಕ ಇಂಜಿನೀಯರ್‌ ಸಹಾಯಕ 
ಕಾರ್ಯಪಾಲಕ ಇಂಜಿನೀಯರ್‌ ನಿಂದ ಕಾರ್ಯಪಾಲಕ ಇಂಜಿನೀಯರ್‌ಗಳ ವಿವರ 
ನೀಡುವುದು) 


